ಚಿ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


.. ಉತ್ತರಿಸುವ ದಿನಾಂಕ 
"ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತು 


443 
ಶ್ರೀ ಅರವಿಂದ ಕುಮಾರ್‌ ಅರಳಿ 

, (ವಿಧಾನ ಸಭೆಯಿಂದ ಚುನಾಯಿತರಾದವರು) 
15.09.2021 


ಸಚಿವರು ಕಂದಾಯ ಸಚಿವರು 


ನೀಡಲಾದ 


ಪಂಗಡದವರಿಗೆ 


ಇನಾಂ ಜಮೀನನ್ನು 
ಕೃಷಿಯೇತರ ಜಮೀನನ್ನಾ 
ಮಾಡಿ ಮಾರಾಟ ಮಾಡಲು 
ನಿಯಮಗಳಲ್ಲಿ ಅವಕಾಶ 
ಇಲ್ಲದಿದ್ದರೂ ಸದರಿ ಇನಾಂ 
ಜಮೀನನ್ನು ಕೃಷಿಯೇತರ 
ಜಮೀನನ್ನಾಗಿ ಮಾಡಿ 
ನಿವೇಶನಗಳನ್ನು ಮಾರಾಟ 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 
[ಜಮೀನುಗಳ ಸಂಖ್ಯೆವಾರು 


ಮಾಹಿತಿ ಒದಗಿಸುವುದು] 


ಕುಂಬಾರವಾಡ ಸರ್ವೆ ಸಂಖ್ಯೆ 
35 ಇನಾಂ ಜಮೀನಾಗಿದ್ದು, 
ಈ ಜಮೀನನ್ನು ಕೃಷಿಯೇತರ 


ಜಮೀನನ್ನಾಗಿ ಪರಿವರ್ತಿಸಿ 
ನಿವೇಶನ ಮಾರಾಟ 
ಮಾಡುತ್ತಿರುವುದು ಹಿಂದಿನ 
ಅಧಿವೇಶನದಲ್ಲಿ ಸರ್ಕಾರದ 


ಗಮನಕ್ಕೆ ತರಲಾಗಿದ್ದು. ತನಿಖೆ 


ನಡೆಸುವುದಾಗಿ ಸದನದಲ್ಲಿ 

- | ಆಶ್ಚಾಸನೆ ನೀಡಿ 
ಇಲ್ಲಿಯವರೆಗೆ ತನಿಖೆ 
ಪ್ರಾರಂಭವಾಗದಿರುವುದಕ್ಕೆ 
ಕಾರಣಗಳೇನು [ಮಾಹಿತಿ 
ನೀಡುವುದು] 


] [ 
ಭೂಮಿಗಳ 'ವರ್ಗಾವಣೆ ನಿಷೇಧ] ಅಧಿನಿಯಮ. 178 ರಲ್ಲಿ ಈ “*ಛಕಂಡಂತೆ 
ನಮೂದಿಸಲಾಗಿದೆ: 

“ಮಂಜೂರಾದ ಭೂಮಿ ಎಂದರೆ ಅನುಸೂಚಿತ ಜಾಶಿಗಳಲ್ಲಿ ಮತ್ತು ಅನುಸೂಚಿತ . 
ಬುಡಕಟ್ಟುಗಳಲ್ಲಿ ಯಾವುದಕ್ಕಾದರೂ: ಸೇರಿದ ವ್ಯಕ್ತಿಗೆ ಸರ್ಕಾರವು ಮಂಜೂರು ಮಾಡಿದ 
ಯಾವುದೇ ಭೂಮಿ ಮತ್ತು ಇದು ಅನುವಂಶಿಕ ಹುದ್ದೆಗಳಿಗೆ ಅಥವಾ ಹಕ್ಕುಗಳಿಗೆ 
ಸಂಬಂಧಿಸಿದವುಗಳನ್ನು ಹೊರತುಪಡಿಸಿ ಬೇಸಾಯದ ಸುಧಾರಣೆಗಳಿಗೆ ಅಥವಾ ಭೂ 
ಪರಿಮಿತಿಗಳಿಗೆ ಅಥವಾ ಇನಾಮುಗಳ ರದ್ದಿಯಾತಿಗೆ , ಸಂಬಂಧಿಸಿ ತತ್ಕಾಲದಲ್ಲಿ | 
ಜಾರಿಯಲ್ಲಿರುವ ಸುಸಂಬದ್ಧ ಕಾನೂನಿನ ಮೇರೆಗೆ. ಅಥವಾ ವ್ಯಕ್ತಿಗೆ ಹಂಚಲಾದ ಅಥವಾ 
ಮಂಜೂರಾದ ಭೂಮಿಯನ್ನು ಒಳೆಗೊಳ್ಳುತ್ತದೆ” 


ಅದರಂತೆ , ನರಿ ಜಾತಿ/ಪರಿಶಿಷ್ಟ ಪಂಗಡದವರಿಗೆ ನೀಡಲಾದ ಇನಾಂ 
ಜಮೀನನ್ನು ಸಿಯೇತರ ಜಮೀನನ್ಮಾಗಿ ಮಾಡಿ ಮಾರಾಟ ಮಾಡಲು 
ಮೆವ್ಗು ಆದರೆ ಭೂ ಪರಿವರ್ತನೆ ಮಾಡಿ ಮಾರಾಟ ಮಾಡಲು ಸರ್ಕಾರದ 
ಅನುಮತಿ ಪಡೆಯಬೇಕಾಗಿರುತ್ತದೆ. 


ಎಕರ `ಜಮೀನು 


5 ಸನಂ ಕ್‌ 

ಶ್ರೀ ಶಂಕರ್‌ರಾವ ತಂದೆ ಕಲ್ಲಪ್ಪಾ ಪುಲೆಕರ ರವರಿಗೆ ಭೂ ನ್ಯಾಯ ಮಂಡಳಿ, ಬೀದರ್‌ 
ರವರ ಆದೇಶ ಸಂಖ್ಯೆ ಕೆಸಿಐಎ/ಸಿಆರ್‌-8121983-84 ದಿನಾಂಕ; 07.06.1988 ರಲ್ಲಿ ; 
ಕರ್ನಾಟಕ ಹಲವು "ಇನಾಂ ರದ್ದತಿ ಕಾಯ್ದೆ 1977 (ಕೆಸಿಐಎ ಕಾಯ್ದೆರ ಕಲಂ 
5(2)ರಡಿಯಲ್ಲಿ ಗೇಣಿದಾರಿಕಿ ಹಕ್ಕನ್ನು ಮಂಜೂರು ಮಾಡಲಾಗಿರುತ್ತದೆ. ಇವರು ಕುರುಬ 
ಜಾತಿಗೆ ಸೇರಿದವರಾಗಿರುತ್ತಾರೆ. 


ತದನಂತರ ಇವರ ಮಕ್ಕಳಾದ ಶ್ರೀ ಸೂರ್ಯಕಾಂತ್‌ ಮತ್ತು ಶ್ರೀ ಶ್ರೀಕಾಂತ್‌ 
ರವರುಗಳಿಗೆ ತಲಾ 1-10 ಎಕರೆ/ಗುಂಟೆ ಹಾಗೂ ಶ್ರೀ ಚಂದ್ರಕಾಂತ್‌ ರವರಿಗೆ 1-12 
ಎಕರೆ/ಗುಂಟೆ ಜಮೀನು ವರ್ಗಾವಣೆಯಾಗಿ ಪಹಣಿ ದಾಖಲಾಗಿರುತ್ತದೆ. 


ಎಕರೆ ಜಮೀನು ಹಾಗೂ 
ಸಾಲಿನಲ್ಲಿ ವಸತಿ 


ಶ್ರೀ ಸೂರ್ಯಕಾಂತ್‌ ರವರಿಗೆ ಸೇರಿದ 1-01 
ಶ್ರೀ ಶ್ರೀಕಾಂತ್‌ ರವರಿಗೆ ಸೇರಿದ 1-04 ಎಕರೆ ಜಮೀನು 2018ನೇ 
ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗಿರುತ್ತದೆ. - 


ಬೀದರ್‌ ತಾಲ್ಲೂಕಿನ ಕುಂಬಾರವಾಡ ಗ್ರಾಮದ ಸ.ನಂ.35ಗ ಮತ್ತು 35/2 | 
ಇವುಗಳಿಗೆ ಸಂಬಂಧಿಸಿದಂತೆ ಅನಧಿಕೃತವಾಗಿ "ವರ್ಗಾವಣೆ ಮಾಡಿಕೊಂಡು ಭೂ 
ಪರಿವರ್ತನೆ ಮಾಡಿಸಿಕೊಂಡಿದ್ದಾರೆಂದು ಶ್ರೀಮತಿ ನಿರ್ಮಲಾ ತಂದೆ ವಿಠಲ್‌ (ಗಂಡ 


ಸಿದ್ರಾಮ) ಸಾ ಕುಂಬಾರವಾಡ ರವರು ಪ್ರಾದೇಶಿಕ ಆಯುಕ್ತರು. ಕಲಬುರಗಿ ವಿಭಾಗ | 


ಮ "ಸಂದಿ ಬೀದರ್‌ ರವರಿಗೆ ನಿರ್ದೆ ಶಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ 
ಜಿಲ್ಲಾಧಿಕಾರಿ, ಬೀದರ್‌ ರವರು ದಿನಾಂಕ:18.07.2019 ರಲ್ಲಿ ಪ್ರಾದೇಶಿಕ ಆಯುಕ್ತರು, 
ಕಲಬುರಗಿ ವಿಭಾಗ ರವರಿಗೆ ವರದಿ ಸಲ್ಲಿಸಿರುತ್ತಾರೆ. 


ಜಿಲ್ಲಾಧಿಕಾರಿ ' ರವರು ದಿನಾಂಕ: 18.07.2019ರಂದು ಪ್ರಾದೇಶಿಕ " ಆಯುಕ್ತರು, 
ಕಲಬುರಗಿ ವಿಭಾಗ ರವರಿಗೆ ಸಲ್ಲಿಸಿದ್ದ ವರದಿಗೂ ಹಾಗೂ ಉಪ ವಿಭಾಗಾಧಿಕಾರಿ, 
'ಬೀದರ್‌ ರವರು' ದಿನಾಂಕ: 18.07.2019 ರಂದು ಪ್ರಾದೇಶಿಕ ಆಯುಕ್ತರು, ಕಲಬುರಗಿ 
ವಿಭಾಗ ರವರಿಗೆ ಸಲ್ಲಿಸಿದ್ದ ವರದಿಗೂ ವ್ಯತ್ಯಾಸ ಇದ್ದುದರಿಂದ ಮತ್ತೊಮ್ಮೆ ಪುನರ್‌ 
ಪರಿಶೀಲಿಸಿ ಪರದಿ ಸಲ್ಲಿಸಲು ಪ್ರಾದೇಶಿಕ ಆಯುಕ್ತರು, ಕಲಬುರಗಿ ವಿಭಾಗ ರವರು 
ಸೂಚಿಸಿದ್ದರಿಂದ ದಿನಾಂಕ: 13.09.2021 ರಂದು ಪಾದೇಶಿಕ ಆಯುಕ್ತರು, ಕಲಬುರಗಿ 
ವಿಭಾಗ ರವರಿಗೆ ಜಿಲ್ಲಾಧಿಕಾರಿ ರವರು ವರದಿ ಸಲ್ಲಿಸಿರುತ್ತಾರೆ. 


ಸುತ್ತಲು ಇರುವ ಪರಿಶಿಷ್ಟ 
ಜಾತಿಗೆ ' ನೀಡಲಾದ ಇನಾಂ] 
ಜಮೀನುಗಳೆಷ್ಟು? i8 
[ಇನಾಂದಾರರ ಹೆಸರು ಸಹಿತ 
ಸರ್ವೆ ಸಂಖ್ಯೆ ವಿವರ 
ನೀಡುವುದು] 


' ಸಂಖ್ಯೆ ಕಂಇ 18 ವಲ್‌ಆರ್‌ಎಸ್‌ 2021 


ಕ್ರೈಮ್‌ 


ಮಾನ್ಯ ಕಂದಾಯ ಸಚಿವರು 


ಅಮುಬರಿರು 
ಬೀದರ್‌ ನಗರದ 15 ಕಿಮೀ ಸುತ್ತಲು ಇರುವ ಪರಿಶಿಷ್‌ ಜಾತಿಗೆ ಸಂಬಂಧಿಸಿದ ಇನಾಂ ಜಮೀನುಗಳ ವಿವರ 


ಬೀದರ (ಉ } 


ಕ್ರಸಂ. ಗ್ರಾಮದ ಹೆಸರು | ಸರ್ವೆ ನಂ ವಿಸ್ತೀರ್ಣ ಗ್ಯೈತರ ಜನರು / ಹಂದೆ / ಗಂಡನ ಜಾತಿ 
) / ಹೆಸರು : 


TE ಕಾನವ್ಪಾ ಕಾಡ ಸದ್ದಾ | ಪಾಷ್ಠಜಾತ ನಂಗೆ ಇನಾಂ 
| ಸಾವ 
| ಪದಮತಿಇನಾ 


' ಪರಿಶಿಷ್ಟ ಜಾತಿ: ಈದಮತಿ ಇನಾಂ 
ಜಾ 
“— ಪರಿಶಿಷ್ಟ ಜಾತಿ ಬೇಗಾರಿ ಇನಾಂ 

" ಪರಿಶಿಷ್ಟ ಜಾತಿ, ಇನಾಂ 

ಪರಿಶಿಷ್ಟ ಜಾತಿ 


'ಕಂಗಜಿ 


03-01 _ ಪರಿಶಿಷ್ಟ ಜಾತಿ R 
°° |- ಸಮಸ್ತಮಹರ ಇನಾಂ p ಸಮಸ್ತ ಮಹರ ಇನಾಂ 
ಪರಿಶಿಷ್ಟ ಜಾತಿ 
ಸಮಸ್ತ ಮಹರ ಇನಾಂ ಸಮಸ್ತ ಮಹರ ಇನಾಂ 
_— 


ರೈತರ ಹೆಸರು / ತಂದೆ / ಗಂಡನ - 
ಕ್ರಸಂ. | ಗ್ರಾಮದ ಹೆಸರು | ಸರ್ವೆ ನಂ | ವಿಸ್ತೀರ್ಣ | L / ಜಾತಿ 
ಜ್‌ 1 ಹೆಸರು 
ಟು ಪರಿಶಿಷ್ಟ ಜಾತಿ 
24 ಮಲ್ಮಾಪುಡ 88/10 20-02 ಶರಣ್ಯಾ ,ಬಾಬ್ಯಾ ಮಾಹರ ವಗ್ಯೆರೆ | ಮಾಹರ ಹಡೊಳಿ 
; ; ಮಾಹರ ಪರಿಶಿಷ್ಠ ಜಾತಿ 


3 


ಬಾಬ್ಯಾ ತಂದೆ ಸಂಬು ಮಾಹರ ವಣ್ಯರೆ ಪರಿಶಿಷ್ಟ ಜಾತಿ 
ಈ . (ಇತರರು) 


ಬಾಬ್ಯಾ ಸಿದ್ಯಾ ತಂದೆ ಕಿಪ್ಪ್ಯಾ ಭೀಮ್ಯಾ 
ತಂದೆ ರಮ್ಯಾ, ಮರ್ಕಾಕಂದೆ. 
. ರಾಮ್ಯಾ 


[oN 
[4 


— 
> 


[ 
+ 
[= 
wD 


ರ 


ಪ್ರಭಾ 


SFT ವಾ] 


ಪರಿಶಿಷ್ಟ ಜಾತಿ 

06-16 ' ; ; ಮಾಂಗ ಇನಾಂ 

j ಪರಿಶಿಷ್ಟ ಜಾತಿ } 

54 ಕಪಲಾಮರ (ಎ) 72 06-07 ಸಿದ್ಯಾ ತಂದೆ ಘಕೀರ್ಯಾ [ j ಮಹರ ಇನಾಂ 
ಪರಿಶಿಷ್ಟ ಜಾತಿ i 

04 ಭೀಮಣ್ಣಾ ತಂದೆ!ರುರೆಪ್ಪಾ ವಗ್ಯೆದೆ: ಮಚಕುರಿ ಇನಾಂ 
> ಪರಿಶಿಷ್ಟ ಜಾತಿ 

132 08-15 ಭೀಮಣ್ಣಾ ತಂದೆ: ರುರೆಪ್ಪಾ ವಗ್ಗೆರೆ' 'ಮಜಕುರಿ ಇನಾಂ 


BF | mS |S 
E — ತಿ 
ಕಾ ತಾನ್ಯಾ ವಡಾ 


i . ಪರಿಶಿಷ್ಟ ಜಾತಿ 
07-07 ಗುಂಡು ತಂದೆ ಹಣಮ್ಯಾ ವಗೇರಾ, ಮಹರ ಇನಾಂ 


ಕಲ್ಲಬ್ದಾ ತಂದೆ ಭೇಮಣ್ಣಾ ಮಹರ ! ಪರಿಶಿಷ್ಟ ಜಾತಿ 
6 16-16 MGs ಮಹರ ಹಡೊಳಿ 
ನ್‌ 


ಕ ತಂದೆ ಬಿ 2 ಪರಿಶಿಷ್ಟ ಜಾತಿ 
438 01-02 ಸನ್ನ ತಂನ ಕೀಮಣ್ಣಾ ಮಹಡ Kk ಮಹರ ಹಜೊಳಿ 
ವಣೆರಾ (ಇತರರು) - 
ಕಲ್ಲಪ್ಪಾ ತಂದೆ ಭೀಮಣಾ ಮಹರ : ಪರಿಶಿಷ್ಟ ಜಾತಿ 
62 ಕಮಠಾಣಾ 442/1/2 05-33 ಇಷ್ಟಾ ಮುನ್ಣಾ ಮಹರ. ನ್ವ ಮಹರ ಹಡೊಳಿ 


ಹಾ 
ಸನಾ ಕತಾ 

ನಾ ಹಾ ನಾ 
EAN ನಲ 


WH 
| 
[oN 
0) 

i 


gt 
&| § 
[ 
D 


g 
[3 
» 
[3 


H 

[ro 
ಜಿ 
[0 


if 
K] 
ತ್ರೆ 


B 
[ 


ತಿ 
EC 


f 


oe 4 


ನಾ ಪಾವಾ 


ANE T Bes 
02-20 ಮಲ್ಲ್ಯಾ ಹಲಗಿ ಮಜಕರಿ 

|= ಪವ 
CN NT i hE 
Ba ನರಾ ನಾ 
ನ eT 


'ಧಾಕಾಮಕ ಈ 
ವಾ್‌: 


ಹಲಗಿ ಮಜಕುರಿ ಇನಾಂ ' 


y 24 04-07 ನರಸಪ್ಪಾ ತಂದೆ ಪೀರಪ್ಪಾ 
ಖಾಶೆಂಪುರ (ಪಿ) "3 1-13 ನರಸಪ್ಪಾ ತಂದೆ ಪೀರಪ್ಪಾ ವಗೆರಾ 
7 |. ಜತಡರ: 
EN ಖಾಶೆಂಪುರ (ಪಿ) 69/1 04-12 ಸೈಮು'ತಂದೆ ಪರಬು ವಗೆರಾ ಇತರರು |. 
78 X | " 
ಖಾಶೆಂಪರ (ಪಿ) | ಸೈಬು ತಂದೆ ಪರಬು ವಣೆರಾ ಇತರರು 


p p 


ಪಾತಷ್ಠ ಜಾತಿ 


> 


